WPP -47 


6 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ವಿಶೇಷ ಪತ್ರಿಕೆ 


ಭಾಗ - IV - A | ಬೆಂಗಳೂರು, ಶುಕ್ರವಾರ, ಮೇ ೧೮, ೨೦೧೨ (ವೈಶಾಖ ೨೮ , ಶಕ ವರ್ಷ ೧೯೩೪) | ನಂ . ೩೫೩ 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಾಇ 86 ಎಲ್‌ಎಂಡಬ್ಲ್ಯೂ 2011, ಬೆಂಗಳೂರು, ದಿನಾಂಕ: 18 - 05 - 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 100 ಎಲ್‌ಎಂಡಬ್ಲೂ 2009, ದಿನಾಂಕ: 21 - 10 - 2009 ರಲ್ಲಿ ಕರ್ನಾಟಕ ರಾಜ್ಯ ಕನಿಷ್ಟ ವೇತನ 
ಸಲಹಾ ಮಂಡಳಿಯನ್ನು 2 ವರ್ಷಗಳ ಅವಧಿಗೆ ರಚಿಸಿದ್ದು , ಇದರ ಅಧಿಯು ದಿ: 20 -10 - 2011ಕ್ಕೆ ಮುಕ್ತಾಯಗೊಂಡಿರುತ್ತದೆ. ಈಗ ಮಂಡಳಿಯನ್ನು 
ಪುನರ್ ರಚಿಸುವ ಅವಶ್ಯಕತೆ ಇರುವುದರಿಂದ ಕನಿಷ್ಟ ವೇತನ ಕಾಯಿದೆ 1948ರ ಕಲಂ 7 ಮತ್ತು 9ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೆಳಕಂಡ ಸದಸ್ಯರುಗಳನ್ನೊಳಗೊಂಡಂತೆ ಕರ್ನಾಟಕ ರಾಜ್ಯ ಕನಿಷ್ಟ ವೇತನ ಸಲಹಾ ಮಂಡಳಿಯನ್ನು ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಜಾರಿಗೆ 
ಬರುವಂತೆ 2 ವರ್ಷಗಳ ಅವಧಿಗೆ ಮುನರ್‌ ರಚಿಸಲಾಗಿದೆ. 
ಸದಸ್ಯರ ವಿವರ 

ಪದನಾಮ 
ಸ್ವತಂತ್ರ ಸದಸ್ಯರು: 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ , ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು- 29. 

ಅಧ್ಯಕ್ಷರು 
ಜಂಟಿ ಕಾರ್ಮಿಕ ಆಯುಕ್ತರು, ಕನಿಷ್ಟ ವೇತನ ಶಾಖೆ, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು- 29 . 

ಸದಸ್ಯರು 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ಕನಿಷ್ಟ ವೇತನ ಸಲಹಾ ಮಂಡಳಿ, ಸದಸ್ಯ 
ಬೆಂಗಳೂರು- 29 . 

ಕಾರ್ಯದರ್ಶಿ 


ಕ್ರಸಂ. 


2 


. 


ನಿರ್ದೇಶಕರು ಅಥವಾ ಅವರ ಖಾಯಂ ಪ್ರತಿನಿಧಿ, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ಬಹುಮಹಡಿ ಕಟ್ಟಡ, 
ಬೆಂಗಳೂರು- 01. 


ಸದಸ್ಯರು 


ಕುಲ ಸಚಿವರು ಅಥವಾ ಅವರ ಪ್ರತಿನಿಧಿ, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ, ನಾಗರಭಾವಿ , 
ಬೆಂಗಳೂರು- 72 . 


ಸದಸ್ಯರು 


ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಜ್ಞಾನ ಗಂಗೋತ್ರಿ, ಬೆಂಗಳೂರು ವಿಶ್ವವಿದ್ಯಾಲಯ , 
ಬೆಂಗಳೂರು- 56. 


ಸದಸ್ಯರು 


ನಿರ್ದೇಶಕರು ಅಥವಾ ಅವರ ಪ್ರತಿನಿಧಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್‌ಮೆಂಟ್, ಬನ್ನೇರುಘಟ್ಟ ರಸ್ತೆ, 
ಬೆಂಗಳೂರು. 


ಸದಸ್ಯರು 


ಮಾಲೀಕರ ಪ್ರತಿನಿಧಿಗಳು: 
ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ, ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್, ಕೆ. ಜಿ. ರಸ್ತೆ , 
ಬೆಂಗಳೂರು- 09. 


ಸದಸ್ಯರು 


ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ , ಕರ್ನಾಟಕ ಸ್ಮಾಲ್ ಸೈಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ [ ಕಾಸಿಯಾ], ನಂ : 106, 
17ನೇ ಕ್ರಾಸ್, ಮಾಗಡಿ ಕಾರ್ಡ್ ರಸ್ತೆ, ವಿಜಯನಗರ, ಬೆಂಗಳೂರು. 


ಸದಸ್ಯರು 


( 2721) 


2722 


ಕ್ರಸಂ. 


ಸದಸ್ಯರ ವಿವರ 


ಪದನಾಮ 


3 


. 


ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ , ಕರ್ನಾಟಕ ಪ್ರದೇಶ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ( ರಿ), 
ನಂ .11 , 3ನೇ ಮಹಡಿ , ಕುಮಾರ ಪಾರ್ಕ್ ಈಸ್ಟ್, ಬೆಂಗಳೂರು. 


ಸದಸ್ಯರು 


ಸದಸ್ಯರು 


ಸದಸ್ಯರು 


6 


ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ , ಕರ್ನಾಟಕ ಬೀಡಿ ಮ್ಯಾನುಫ್ಯಾಕ್ಟರಿಂಗ್ ಅಸೋಸಿಯೇಷನ್ , ಕೇರಾಫ್ ಭಾರತ ಬೀಡಿ 
ವರ್ಕರ್, ಭಾರತ್ ಬಾಗ್ , ಕದ್ರಿ, ಮಂಗಳೂರು. 
ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ , ಮಂಗಳೂರು ಕ್ಯಾಲ್ಯೂ ಮ್ಯಾನುಫ್ಯಾಕ್ಟರಿಂಗ್ ಅಸೋಸಿಯೇಷನ್, ನಂ . 205 /208 , 
ಸುಪ್ರಭಾತ , ಬಿಜೈ, ಕಾಪಿಕಾಡ್, ಮಂಗಳೂರು- 4. 
ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ , ದಿ ಕ್ಲಾತಿಂಗ್ ಮ್ಯಾನುಫ್ಯಾಕ್ಟರಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ, ರೀಜನಲ್ 
ಆಫೀಸ್, ಗೀತಾ ಮ್ಯಾನ್‌ಷನ್, 6ನೇ ಮಹಡಿ , 40 / , ಕೆಂಪೇಗೌಡ ರಸ್ತೆ , ಬೆಂಗಳೂರು- 09. 
| ಶ್ರೀ ಎಲ್.ಗಿರೀಶ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಮಾಪಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ , ನಂ .307 ಮತ್ತು | 
308, 5ನೇ ಮುಖ್ಯ ರಸ್ತೆ, 4ನೇ ಘಟ್ಟ, ಪೀಣ್ಯ ಕೈಗಾರಿಕಾ ಪ್ರದೇಶ, ಬೆಂಗಳೂರು-58, 
ಕಾರ್ಮಿಕ ಪ್ರತಿನಿಧಿಗಳು: 


ಸದಸ್ಯರು 


ಸದಸ್ಯರು 


ಶ್ರೀ ಕೆ. ವಿಶ್ವನಾಥ ಶೆಟ್ಟಿ, ಅಧ್ಯಕ್ಷರು, ಭಾರತೀಯ ಮಜೂರ್ ಸಂಘ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾರ್ಯ ಸಮಿತಿ 
ಸದಸ್ಯರು, ಭಾರತೀಯ ಮಜೂರ್ ಸಂಘ, ಕರ್ನಾಟಕ ಪ್ರದೇಶ, ನಂ . 458, ಒ . ಟಿ. ಸಿ. ರಸ್ತೆ, ಕಾಟನ್‌ಪೇಟೆ, ಬೆಂಗಳೂರು 


ಸದಸ್ಯರು 


53. 


ಸದಸ್ಯರು 


ಅಧ್ಯಕ್ಷರು / ಪ್ರಧಾನ ಕಾರ್ಯದರ್ಶಿ, ಸಿ. ಐ. ಟಿ. ಯು . ನಂ .40/5, 2ನೇ ಬಿ . ಮುಖ್ಯ ರಸ್ತೆ, 16ನೇ ಅಡ್ಡ ರಸ್ತೆ , 
ಸಂಪಂಗಿರಾಮನಗರ, ಬೆಂಗಳೂರು- 27. 
ಕಾರ್ಯಾಧ್ಯಕ್ಷರು, ಹಿಂದ್ ಮಜೂರ್ ಸಭಾ, ಕರ್ನಾಟಕ ರಾಜ್ಯ , ನಂ .304, ಗೌರವ ಆರ್ಕೇಡ್- 1, ಆತ್ಮಾನಂದ | 
ಕಾಲೋನಿ, ಆರ್. ಟಿ . ನಗರ, ಬೆಂಗಳೂರು. 


ಸದಸ್ಯರು 


ಸದಸ್ಯರು 


ಶ್ರೀ ಎಂ . ಸಿ. ನರಸಿಂಹನ್, ಅಧ್ಯಕ್ಷರು, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ , ನಂ . 6, ಸಿರೂರು ಪಾರ್ಕ್ ರಸ್ತೆ, 

ಶೇಷಾದ್ರಿಪುರಂ, ಬೆಂಗಳೂರು-20. 
5 ಶ್ರೀ ಕೆ. ಪುಟ್ಟಸ್ವಾಮಿ, ಪ್ರೆಸಿಡೆಂಟ್, ಕರ್ನಾಟಕ ಸ್ಟೇಟ್ ಹೋಟೆಲ್ ವರ್ಕರ್ ವೆಲ್‌ಫೇರ್ ಅಸೋಸಿಯೇಷನ್, ನಂ 118 , 

4ನೇ ಕ್ರಾಸ್, 16ನೇ ಮುಖ್ಯ ರಸ್ತೆ, ಜೆ. ಸಿ. ನಗರ , ಬೆಂಗಳೂರು- 86 
6. | ಅಧ್ಯಕ್ಷರು/ಕಾರ್ಯದರ್ಶಿ, ಕರ್ನಾಟಕ ಎಸ್ಟೇಟ್ ಲೇಬರ್‌ ಯೂನಿಯನ್, ಜಯಪುರ, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು 


ಸದಸ್ಯರು 


ಸದಸ್ಯರು 


ಅಧ್ಯಕ್ಷರು /ಕಾರ್ಯದರ್ಶಿ , ಕರ್ನಾಟಕ ಡೊಮೆಸ್ಟಿಕ್ ವರ್ಕರ್ ಯೂನಿಯನ್, ನಂ . 122 / 4 , ಇನ್‌ಫೆಂಟ್ರಿ ರಸ್ತೆ , ಶಿವಾಜಿನಗರ, 
ಬೆಂಗಳೂರು- 01. 


ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಬಿ .ಶಿವರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ವಿಶೇಷ ಪತ್ರಿಕೆ 


ಭಾಗ – III 


| ಬೆಂಗಳೂರು, ಶುಕ್ರವಾರ, ಮೇ ೧೮, ೨೦೧೨ (ವೈಶಾಖ ೨೮, ಶಕ ವರ್ಷ ೧೯೩೪) | ನಂ . ೩೫೪ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ ಅಧಿಸೂಚನೆ 

ಸಂಖ್ಯೆ : ಸಿಐ 452 ಎಸ್‌ಪಿಕ್ಯೂ 2007 , ಬೆಂಗಳೂರು, ದಿನಾಂಕ : 18 .5.2012 
ಬೆಂಗಳೂರು ಜಿಲ್ಲೆ. ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, ಹೊಸಹಳ್ಳಿ ಗ್ರಾಮದಲ್ಲಿ ಈ ಕೆಳಕಂಡ ಸರ್ವೆ 
ನಂ . ಮತ್ತು ವಿಸ್ತೀರ್ಣ ಜಮೀನನ್ನು ಕರ್ನಾಟಕ ಸರ್ಕಾರವು ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ 


2723 


ವಿಧಿ 3(1), 1( 3) ಮತ್ತು 28(1) ರ ಅಧಿಸೂಚನೆ ಸಂಖ್ಯೆ: ಸಿಐ 161 ಎಸ್ ಪಿ 2005 ದಿನಾಂಕ: 09.06.2005ರ ಪ್ರಕಾರ ಅನುಮೋದನೆಗೊಂಡು 
ದಿನಾಂಕ: 09.06 .2005ರ ಕರ್ನಾಟಕ ರಾಜ್ಯ ಪತ್ರದ ಪುಟ ಸಂಖ್ಯೆ 1 ರಿಂದ 23 ರವರೆಗೆ ಪ್ರಕಟಿಸಲಾಗಿದೆ. 

ಈ ಕೆಳಕಂಡ ಸದರಿ ಜಮೀನು ಸ್ವಾಧೀನಕ್ಕೆ ಗ್ರಾಮಸ್ಥರ ವಿರೋಧವಿರುವುದರಿಂದ ದಿನಾಂಕ: 10.08.2010 ರಂದು ನಡೆದ ಮಂಡಳಿಯ 
302ನೇ ಸಭೆಯ ನಿರ್ಣಯದಂತೆ ಜಮೀನನ್ನು ಸ್ವಾಧೀನ ಕ್ರಮದಿಂದ ಕೈಬಿಡಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 4 
ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 3(1), 1(3), 28(1) ರ ಪ್ರಾಥಮಿಕ ಅಧಿಸೂಚನೆಯಿಂದ ಸದರಿ ಜಮೀನನ್ನು ಸ್ವಾಧೀನ 
ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ. 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಆನೇಕಲ್ 

ಹೋಬಳಿ: ಜಿಗಣಿ ಗ್ರಾಮ : ಹೊಸಹಳ್ಳಿ 


ಕ್ರಮ ಸಂಖ್ಯೆ 

1 


| 


| 
| 
| 


ಸರ್ವೆ ನಂ . 
2A 
2 / 2 
2 /3ಎ 
2 /3ಬಿ 
2 / 4 
2 /5 
2 / 6 


ವಿಸ್ತೀರ್ಣ ಎ - ಗುಂ 

0 - 29 | 
0 - 29 
0 - 08 | 
0 - 05 
1 - 03 
0 - 28 
1 - 15 
0 - 32 


3 


0 - 36 


1 - 23 


3 / 2 
3 /3 
3 / 4 
3 /5 


0 - 05 
0 - 05 


3 /6 


| 


| 


5 
5 /2ಎ 
5 /2ಬಿ 


0 - 09 
2 - 13 
1 - 27 
0 -36 
0 - 38 
1 - 04 


| 


5 /3 


6 . 


0 - 11 


7A 


1 - 18 


1/ 2 


7/3ಎ 
7 /3ಬಿ 


8 


1 - 11 | 
2 - 39 
0 - 14 
0 - 28 
0 - 28 
0 - 31 
3 - 05 
0 - 30 


9 / 2 


12 


3 - 03 
0 - 15 


12 / 2 


2 - 14 


1 - 35 


0 - 04 


13 
13 / 2 
13/ 3 
1374 
14 / 
14 / 2 
15 / 
15 / 2 


| 
| 


1 - 28 
5 -18 
0 -31 
2 - 38 


1 - 09 


2724 


ಕ್ರಮ ಸಂಖ್ಯೆ 


ವಿಸ್ತೀರ್ಣ ಎ - ಗುಂ 

1 - 17 


39 


| 


ಸರ್ವೆ ನಂ . 
15 /3 
16 
17 
18 / 
18 / 2 
18 / 3 


1 - 00 | 
0 - 19 


| 
| 


0 - 18 
0 - 25 


0 - 09 


0 - 25 


18 / 4 
19 / 
19 / 2 


0 - 06 


0 - 19 


19 /3 


0 - 09 


49 


0 - 18 | 
0 - 10 
1 - 22 
0 -19 


0 - 07 


1974 
19 /5 
20 / 
20/2 
20 /3 
20/ 4 
20 /5 
20 / 6 
20 / 7 
20 / 8 
21 . 
21/ 2 
21 /3 
21/ 4 
21 /5 
21 / 6 
21/ 7 


| 
| 
| 
| 


0 - 04 
0 - 04 
0 - 13 
0 - 08 
0- 08 
0 - 29 


0 - 06 


0 - 04 


0 - 03 


62 
63 


0 - 14 


64 


22 


22 / 2 


| 


22 / 3 
23 / 
23 / 2 


0 - 06 
0 - 05 

1 - 11 
1 - 22 
1 - 06 
0 - 17 
0 - 21 
0 - 25 
1 - 01 
1 - 18 
0 - 35 
1 - 17 
2 - 14 


24 


25 


264 
26 /2 


27 


1 - 09 


0 - 31 


28 | 
29 
30 / 
30 / 2 
30 /3 
31 
32 
33 
34 / 


| 
| 
| 
| 


0 - 30 
0 - 27 
1 - 09 
3 - 29 

5 - 11 
0 - 23 


84 


2725 


ಕ್ರಮ ಸಂಖ್ಯೆ 


85 


ಸರ್ವೆ ನಂ . 
34 / 2 
34 /3 
34 / 4 
34 /5 
34 /6 


| 
| 
| 
| 


89 


36 


37ರ ಪೈಕಿ 
38ರ ಪೈಕಿ 


| 
| 


39 


| 


40 
41 
42ರ ಪೈಕಿ 
43 | 
44 / 
44 / 2 
45 
46 
47 / 
47 / 2 


99 


100 
101 
102 
103 


| 
| 


ವಿಸ್ತೀರ್ಣ ಎ - ಗುಂ 

0 - 10 
0 - 24 
0 - 24 
0 - 27 
0 - 27 
0 - 04 

4 - 21 . 
17 - 00 
7 - 22 
7 - 03 
2 - 13 
4 - 26 
5 - 35 
0 - 06 
0 - 06 
2 - 00 
2 - 01 
1 - 00 
1 - 00 | 
2 - 00 
1 -00 
1 - 00 
2 - 00 
2 - 00 
2 - 00 
2 - 00 | 
1 - 38 
4 - 00 
6 - 00 
4 - 00 
5 - 38 
5 - 01 
5 - 02 
15 - 15 
0 - 37 
2 - 00 


104 


48 


105 


49 / 
49/ 2 


| 


S0 


106 
107 
108 | 
109 


| 


110 
111 
112 
113 


114 


115 


117 


61 


118 | 
119 


62 
63 


120 


ಒಟ್ಟು 


206 - 20 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


2726 

ವಿಶೇಷ ಪತ್ರಿಕೆ 
onestad , SENDO , ade nes, 9009 moda ges, 37 JE 0F28 ) 30. aseze 


qər) - IV 


ELECTION COMMISSION OF INDIA 
NIRVACHAN SADAN , ASHOKA ROAD , NEW DELHI-110 001. 


No . 76 /KT-LA / 2008 


Dated : 

9th April, 2012 
20 Vasikaskha , 1934 (Saka ) 


ORDER 


Whereas, the Election Commission of India is satisfied that each of the contesting 
candidate specified in column 3 of the Table below at the General Election to the Karnataka 
Legislative Assembly , 2008 of specified in column 2 against their names have failed to lodge 
the account of their election expenses in manner as shown in column 4 of the said Table as 
required by the Representation of the People Act, 1951 and the Rules made there under; 

And whereas, the said candidates have either not furnished any reason or 
explanation for the said failure even after receiving Election Commission s notice , and the 
Election Commission is satisfied that they have no good reason or justification for the said 
failure; 

Now , therefore, in pursuance of section 10A of the said Act, the Election Commission 
hereby declares the persons specified in column 3 of the Table below to be disqualified for 
being chosen as and for being a member of either House of Parliament or the Legislative 
Assembly or Legislative Council of a State or Union Territory for a period of three years from 
the date of this order: 


Table 


SI. 
No . 


Particulars of 

Election 


Name & Address of 
ccntesting candidate 


Reason for 
Disqualification 


Sl.No. & Name of 
the Legislative 
Assembly 

3 
62 -Gangavthi 


- 


- - -- - 


4 


1 


2 


1 . 


General 
Elections - to 
Legislative 
Assembly , 2008 


Shri Uppar Hanumantappa Failed to lodge 
Kesaratti , 

any account of 
Tq :Gangavathi, 

his election 
Karnataka 

expenses. 


- -- 


2727 


1 
2 . 


140- Bagepalli 


2 
General Elections to 
Legislative 
Assembly , 2008 


4 

5 
Shri N . Srinivasa Failed to lodge 
Naika ; 

any account of 
S / o Nanjundappa, his election 
Peresandra Village & expenses. 
Post, Chickballalpur 
Taluk & Distt. 
Karnataka 
Shri V . Sreenivasan , Failed to lodge 
(old No .1102 ), any account of 
New No . 157 , 

his election 
Periyar Nagar 

expenses. 
Devarajeevana Halli, 
Bangalore -45 , 
Karantaka 


General Elections to l 
Legislative 
Assembly , 2008 


159- Pulikeshi 

Nagar 


By order, 


Haleen Kuna 
( R .K . SRIVASATAVA ) 

PRINCIPAL SECRETARY 
ELECTION COMMISSION OF INDIA 


2728 

ವಿಶೇಷ ಪತ್ರಿಕೆ 
- ಭಾಗ - 1 | ಬೆಂಗಳೂರು, ಶುಕ್ರವಾರ, ಮೇ ೧೮, ೨೦೧೨ (ವೈಶಾಖ ೨೮, ಶಕ ವರ್ಷ ೧೯೩೪ ) ನಂ . ೩೫೬ 

ಸಹಕಾರ ಸಚಿವಾಲಯ 


ಆದೇಶ 


ಸಂಖ್ಯೆ : ಸಇ 04 ಎಂಎಲ್‌ಡಬ್ಲ್ಯೂ 2012, ಬೆಂಗಳೂರು, ದಿನಾಂಕ: 17. 05 . 2012 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) 1966ರ ಕಲಂ 74( ಡಿ) ರಲ್ಲಿ ಪ್ರಧಾನ ಮಾಡಲ್ಪಟ್ಟ 
ಅಧಿಕಾರವನ್ನು ಪ್ರಯೋಗಿಸುತ್ತಾ ಡಿ.ವಿ. ಸದಾನಂದ ಗೌಡ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಆದ ನಾನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ( ತಿದ್ದುಪಡಿ) ಅಧಿನಿಯಮ 2009 ರಡಿಯಲ್ಲಿ ಸರ್ಕಾರದ ಮುಂದೆ ಇತ್ಯರ್ಥಕ್ಕಾಗಿ ಬಾಕಿ ಇರುವ / 
ದಾಖಲಾಗುವ ಅಫೀಲು ಮತ್ತು ಪುನರೀಕ್ಷಣಾ ಅರ್ಜಿಗಳನ್ನು ಹಾಗೂ ದಾಖಲಾಗುವ ಅಫಿಲುಗಳನ್ನು ವಿಚಾರಣೆ ಮಾಡಿ ನಿರ್ಣಯಿಸಿ ವಿಲೇ ಮಾಡಲು 
ಸಹಕಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಯವರಿಗೆ ವಿಶೇಷವಾಗಿ ನಿರ್ದೆಶನ ನೀಡಿರುತ್ತೇನೆ. ಈ ಆದೇಶವು ಕೂಡಲೇ ಜಾರಿಗೆ 
ಬಂದಿದ್ದು ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 


ಡಿ. ವಿ. ಸದಾನಂದ ಗೌಡ 

ಮುಖ್ಯ ಮಂತ್ರಿ, 
ಕರ್ನಾಟಕ ಸರ್ಕಾರ 


ವಿಶೇಷ ಪತ್ರಿಕೆ 


ಭಾಗ - IV - A | ಬೆಂಗಳೂರು, ಮಂಗಳವಾರ, ಮೇ ೨೨ , ೨೦೧೨ (ಜೈಷ್ಠ ೧, ಶಕ ವರ್ಷ ೧೯೩೪) 


ನಂ . ೩೫೮ 


LABOUR SECRETARIAT 


NOTIFICATION 


No : LD 224 ETI 2008 , Bangalore, Dated: 22 - 05 - 2012 


Whereas the draft of the Karnataka Employment & Training Service (Craftsmen and Apprenticeship Training) 
(Recruitment) (Amendment) Rules 2012 as required by clause (a ) of Sub -section (2) of section 3 of the Karnataka Civil 
Services Act 1978 (Karnataka Act of 1990 ) was published in Notification No. LD 224 ETI 2008 Dated : 21/ 04 / 2012 in 
Part -IV - A (No. 301) of the Karnataka Gazette Extraordinary dated : 21st April 2012 inviting objections and suggestions 
from persons likely to be affected thereby within fifteen days from the date of its publication in the Official Gazette ; 


And whereas, the said Gazette was made available to the public on 21st April 2012 ; 


And whereas , the objection and suggestions are not received within the prescribed period in respect of the 
said draft rules by the State Government. 


Now therefore , the final of the Karnataka Employment & Training Service (Craftsmen and Apprenticeship 
Training) ( Recruitment) (Amendment) Rules 2012 as required by clause (a ) of Sub- section ( 2) of section 3 of the 
Karnataka Civil Services Act 1978 (Karnataka Act of 1990 ) is published as follows: 


1 . Title and Commencement :- (1) These rules may be called the Karnataka Employment & Training Service 
(Craftsmen and Apprenticeship Training) (Recruitment) (Amendment) Rules 2012 . 


(2 ) They shall come into force on the date of their publication in the OfficialGazette. 


2 . Amendment of Schedule :- In the Karnataka Employment and Training Service (Craftsmen and 
Apprenticeship Training) (Recruitment) Rules , 1998 , for the posts of Additional Director ( Training and Administration ) 
at serial number 2 and entries relating thereto , the following shall be substituted namely , 


2729 


Sl. 
No . 


Category of Posts 


Number of Posts 

Method of Recruitment 
Permanent Temporary 


Minimum Qualification 


2 


. 


Additional Director 
( Training) | Additional 
State Project Director 
(148,900- 63 , 600 ) 


By promotion from 
the cadre of Joint 
Director ( Training 
Wing) 


Must have put in a service of 
not less than three years in 
the cadre of Joint Director 
( Training Wing). 


By Order and in the name of the Governor of Karnataka, 


J . S . Vishwanathappa 

Desk Officer , 
Labour Department. 
(Employment and Training) 


ವಿಶೇಷ ಪತ್ರಿಕೆ 
ಭಾಗ - IV- A | ಬೆಂಗಳೂರು, ಗುರುವಾರ, ಮೇ ೨೪, ೨೦೧೨ (ಜೇಷ್ಠ ೩ , ಶಕ ವರ್ಷ ೧೯೩೪)|| ನಂ . ೩೫೯ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 


ಅಧಿಸೂಚನೆ 


ಸಂ . ಗ್ರಾಅಪ 281 ಪಬವ 2011 , ಬೆಂಗಳೂರು, ದಿನಾಂಕ: 24 .05.2012 


ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14 ) ರ ಕಲಂ 3ರ ಅಡಿಯ ಉಪ ಕಲಂ 
(1) ಸಹವಾಚನ ಕಲಂ 8ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಮತ್ತು 
ಸ್ಥಳೀಯ ಆಡಳಿತ ಶಾಖೆ) ( ವೃಂದ ಮತ್ತು ನೇಮಕಾತಿ) ನಿಯಮಗಳು, 2008ನ್ನು ಕೆಳಕಂಡಂತೆ ತಿದ್ದುಪಡಿ ಮಾಡಿದೆ. 


ನಿಯಮಗಳು 


1. ಶೀರ್ಷಿಕೆ ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಮತ್ತು ಸ್ಥಳೀಯ ಆಡಳಿತ ಶಾಖೆ) 
( ವೃಂದ ಮತ್ತು ನೇಮಕಾತಿ) ( ತಿದ್ದುಪಡಿ) ನಿಯಮಗಳು, 2012 ಎಂದು ಕರೆಯುವುದು. 


( 2) ಈ ನಿಯಮಗಳು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು . 


2 . ಅನುಸೂಚಿಗೆ ತಿದ್ದುಪಡಿ:- ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಮತ್ತು ಸ್ಥಳೀಯ ಆಡಳಿತ ಶಾಖೆ) ( ವೃಂದ ಮತ್ತು ನೇಮಕಾತಿ 
ನಿಯಮಗಳು), 2008ರ ಅನುಸೂಚಿಯ ಕ್ರಮ ಸಂಖ್ಯೆ 4ರ “ಉಪ ಕಾರ್ಯದರ್ಶಿ , ಪಂಚಾಯತ್ ರಾಜ್ ( ಹಿರಿಯ ಶ್ರೇಣಿ) ಹುದ್ದೆಗಳಿಗೆ 
ಸಂಬಂಧಿಸಿದಂತೆ. 


(1) ಅಂಕಣ (3), ಸಂಖ್ಯೆ *26 *ರ ಬದಲಿಗೆ, ಸಂಖ್ಯೆ "56" ಎಂದು ಸೇರಿಸಿದೆ. 
(i) ಅಂಕಣ (3ಎ), ಸಂಖ್ಯೆ *40ರ ಬದಲಿಗೆ, ಸಂಖ್ಯೆ * 10 ” ಎಂದು ಸೇರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಹೆಚ್. ಬಿ .ರಘುನಾಥ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ . ರಾಜ್ ಇಲಾಖೆ. 


2730 


RURAL DEVELOPMENT & PANCHAYATH RAJ SECRETARIAT 


NOTIFICATION 


No . RDP 281 PBV 2011 , Bangalore , Dated 24 . 05 . 2012 


In exercise of the powers conferred by the proviso to sub - section (2 ) of section 3 read with section 8 of the 
Karnataka State Civil Services Act, 1978 (Karnataka Act 14 of 1990 ) the Government of Karnataka hereby makes the 
following rules to amend the Karnataka General Services (Development Branch and Local Government Branch ) (Cadre 
and Recruitment) Rules, 2008 , namely . 


RULES 


1. Title and Commencement.- (1) These rules may be called the Karnataka General Services (Development 
Branch and Local Government Branch ) (Cadre and Recruitment) Rules, 2012 . 


(2) 


They shall come into force from the date of their publication in the OfficialGazette . 


2 . Amendment of the Schedule.- In the Karnataka General Services (Development Branch and Local 
Government Branch ) (Cadre and Recruitment) Rules, 2008 , in the schedule, in the entries relating to the post of 
“ Deputy Secretary, Panchayat Raj (Senior Scale ) at serial no . 4 , 


(i) in column (3), for the figure “ 26”, the figure “ 56 ” shall be substituted ; 


( ii) in column (3a ), for the figure “ 40 ” , the figure “ 10 ” shall be substituted . 


By Order and in the name of the Government of Karnataka , 


H . B .RAGHUNATH 
Under Secretary to Government, 
Rural Development & Panchayath Raj Dept . 


ವಿಶೇಷ ಪತಿಕೆ 


ಭಾಗ - TV | ಬೆಂಗಳೂರು, ಶುಕ್ರವಾರ , ಮೇ ೨೫ , ೨೦೧೨ (ಪೃಷ್ಠ ೪, ಶಕ ವರ್ಷ ೧೯೩೪) || 


ನಂ . ೩೬೧ 


DEPARTMENT OF PERSONNEL AND ADMINISTRATIVE REFORMS (ELECTIONS ) 

SECRETARIAT 


NOTIFICATION 
No . DPAR 04 CHUVIPA 2012 , Bangalore , DATED : 25 -05 -2012 
WHEREAS , the seats of eleven members of the Legislative Council of the State of Karnataka , elected by the 
members of Legislative Assembly of the State , are due to fall vacant on 17th June, 2012 on the retirement of those 
members, on the expiration of their term of office; and 


WHEREAS , a biennial election has to be held for the purpose of filling the above vacancies so arising; 


NOW , THEREFORE , as recommended by the Election Commission of India in pursuance of Section 16 of the 
Representation of the People Act, 1951 (43 of 1951), the Governor of the State of Karnataka is hereby pleased to call 
upon the members of the Legislative Assembly of the State , to elect eleven members to the Legislative Council of the 
State , for the purpose of filling the vacancies mentioned above, in accordance with the provisions of the said Act and of 
the rules and orders made thereunder. 


2731 


Members of Karnataka Legislative Council (By MLAs) 


Si . 


Name of the Member 


Date of Retirement 


No . 


17 -06 - 2012 


N 


17 - 06 - 2012 
17 - 06 - 2012 


3 


4 


17 -06 - 2012 


17 - 06 - 2012 


6 


Shri. Abdul Azeem 
Shri. K . C . Kondaiah 
Shri. Quazi Arshad Ali 
Shri S .Chikkamadu 
Shri. G . Janardhana Reddy 
Shri. Thontadarya 
Shri. H . C . Neeravari 
Smt. Motamma 
Smt. Vimala Gowda 
Shri. D . S . Veeraiah 
Shri. V . R . Sudarshan 


17 - 06 - 2012 


17 - 06 - 2012 
17- 06 - 2012 
17- 06 - 2012 
17 - 06 - 2012 
17 -06 - 2012 


10 


11 


By order and in the name of the Governor ofKarnataka 

T . SHAMAIAH 
Joint Chief Electoral Officer & 
Ex -Officio Joint Secretary to Govt. , 

D . P . A . R . (Elections). 


ELECTION COMMISSION OF INDIA 


Nirvachan Sadan , Ashoka Road , New Delhi- 110 001 


Dated : 25th May , 2012 
Jyaistha 4 , 1934 ( Saka ) 


NOTIFICATION 


No . 322 /KT-LC / 2 / 2012 (1): - WHEREAS , the Governor of the State of Karnataka has , by notification issued 
under section 16 of the Representation of the People Act, 1951 (43 of 1951) and published in the official Gazette of the 
State on 25th May, 2012 , been pleased to call upon themembers of the Legislative Assembly of the State , to elect eleven 
members to the Legislative Council of the State : 

Now , therefore, in pursuance of sub - section ( 1) of section 39 and section 56 of the said Act, the Election 
Commission of India hereby - 


(A ) appoints, with respect to the said election - 


(a ) 


the 1st June, 2012 (Friday ), as the last date for making nominations; 


the 2nd June, 2012 (Saturday ), as the date for the scrutiny of the nominations; 
the 4th June , 2012 (Monday), as the last date for the withdrawal of candidatures ; 
the 11th June , 2012 (Monday ), as the date on which a poll shall, if necessary , be taken ; 
and 


(e ) the 14th June , 2012 (Thursday), as the date before which the election shall be completed ; and 
( B ) fixes the hours from 9 :00 A . M . to 4 :00 P .M ., as the hours during which the poll shall, if necessary , be taken on the 
date specified above , for the election . 

By order, 


K . N . BHAR 

Secretary to the 
Election Commission of India 


2732 


ELECTION COMMISSION OF INDIA 


Nirvachan Sadan , Ashoka Road , New Delhi- 110 001 


Dated : 25th May , 2012 
Jyaistha 4 , 1934 (Saka ) 


NOTIFICATION 


No . 322 /KT- LC / 2 / 2012 (2 ) : - In pursuance of section 21 , and in exercise of the powers conferred by sub 
section (1 ) of section 22 , of the Representation of the People Act, 1951 (43 of 1951), the Election Commission of India , 
in consultation with the Government of Karnataka, hereby : 


designates the officer, specified in column ( 1) of the TABLE below , to be the Returning Officer; and 


appoints the officer , specified in column (2) of the said Table , to be the Assistant Returning Officer to 
assist the Returning officer in the performance of his functions; 


in respect of the biennial election to the Legislative Council of the State of Karnataka by the members of Legislative 
Assembly of the State , to be held in pursuance of the Governor s notification published in the official Gazette of the 
State on 25th May, 2012 : 


TABLE 


Officer Designated as Returning Officer 


Officer Appointed as Assistant Returning Officer 


1 . 


2 . 


Secretary 
Karnataka Legislative Assembly 


Additional Secretary , 
Karnataka Legislative Assembly 


By order, 

K . N . BHAR 

Secretary to the 
Election Commission of India 


ವಿಶೇಷ ಪತ್ರಿಕೆ 
3odsado, BZWJO , ve 93 , 9009 enero 8 , 38 JE 0528 ) 


20 - IV -A 


20. 269 


KARNATAKA LEGISLATIVE ASSEMBLY SECRETARIAT 


NOTIFICATION 


No. KLA / LGA /544 /BE / 2012 , Bangalore, Dated : 25 .05 . 2012 
In pursuance of the provision of sub - section (1) of section 29 of the Representation of the People Act , 1951, I, 
P .Omprakasha , Secretary , Karnataka Legislative Assembly and the Returning Officer for the Election by the Members 
of the Karnataka Legislative Assembly to fill 11 (Eleven ) Seats in the Karnataka Legislative Council on the retirement of 
Shri. Abdul Azeem , Shri. K .C . Kondaiah , Shri. Quazi Arshad Ali, Shri . S . Chikkamadu , Shri. G . Janardhana Reddy , 
Shri . Thontadarya , Shri. H .C . Neeravari, Smt. Motamma, Smt. Vimala Gowda , Shri. D . S . Veeraiah , Shri. V . R . 
Sudarshan Members of Legislative Council on 17 .06 . 2012 hereby fix , with the previous approval of the Election 
Commission of India , the Room No. 106 , First Floor , Vidhana Soudha, Bangalore -560 233 as the place at which the 
poll shall be taken in pursuance of the Election Commission s Notification No. 322 / KT-LC / 2 / 2012 (1) dated 25th May , 
2012 . 


P . OMPRAKASHA 

Secretary 
Karnataka Legislative Assembly & 
Returning Officer for Biennial - Election to the 

Karnataka Legislative Council 2012 


2733 


ಭಾಗ – III 


ವಿಶೇಷ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಮೇ ೧೮, ೨೦೧೨ ( ವೈಶಾಖ ೨೮, ಶಕ ವರ್ಷ ೧೯೩೪) 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ನಂ . ೩೫೭ 


ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಸಿಐ 315 ಎಸ್‌ಪಿಕ್ಯೂ 2011 , ಬೆಂಗಳೂರು, ದಿನಾಂಕ: 17.5.2012 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 28( 4) ರಡಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಐ 315 ಎಸ್‌ಪಿಕ್ಯೂ 2011, ದಿನಾಂಕ: 05 .08. 2011 ರನ್ವಯ 
ದಿನಾಂಕ: 06.08. 2011 ರಂದು ಕರ್ನಾಟಕ ರಾಜ್ಯ ಪತ್ರದ ಭಾಗ - 3ರಲ್ಲಿ ಪ್ರಕಟವಾದ ಅಧಿಸೂಚನೆಯಲ್ಲಿ ಈ ಕೆಳಕಾಣಿಸಿದ ಸರ್ವೆ ನಂಬರ್ ಬದಲಾವಣೆ ಆಗಿರುವುದರಿಂದ ಇದನ್ನು ಪ್ರಸ್ತುತ ಅಧಿಸೂಚನೆಯಲ್ಲಿ ಅಳವಡಿಸಿಕೊಂಡು 
ಓದಿಕೊಳ್ಳಲು ಈ ಮೂಲಕ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. 

ಅನೂಸುಚಿ 


ಜಿಲ್ಲೆ : ಬೆಳಗಾವಿ 


ತಾಲ್ಲೂಕು : ಗೋಕಾಕ 


ಗ್ರಾಮ : ಪಾಮಲದಿನ್ನಿ 


ಕಲಂ 28( 4) ರ ಅಧಿಸೂಚನೆಯಲ್ಲಿದ್ದಂತೆ 


ತಿದ್ದುಪಡಿಯಾಗಿ ಓದಿಕೊಳ್ಳಬೇಕಾದದ್ದು 


ಅಧಿಸೂಚನೆ ಸಂಖ್ಯೆ 


ಸರ್ವೆ ನಂ . 


ಕ್ಷೇತ್ರ 


ಸರ್ವೆ ನಂ . 


( 3 )1 


| 


14 / ಬಿ.ಪೈ 


0-25 


- 14 / ಸಿ.ಪೈ 


| 


0 - 25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


2734 


ವಿಶೇಷ ಪತ್ರಿಕೆ 
ಭಾಗ – III ಬೆಂಗಳೂರು, ಗುರುವಾರ , ಮೇ ೨೪, ೨೦೧೨ (ಜೈಷ್ಠ ೩ , ಶಕ ವರ್ಷ ೧೯೩೪) 

ನಂ . ೩೬೦ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ದಿ ಯೋಜನೆ) 

ಅಧಿಸೂಚನೆ 

ಸಂಖ್ಯೆ : ಲೋಣ: 68 : ಇಎಪಿ : 2011, ಬೆಂಗಳೂರು, ದಿನಾಂಕ : 24 -05 -2012 
ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ 3 ( ಲಿಂಕ್ ಸಂಖ್ಯೆ 64 - E ದಾಬಸ್ ಪೇಟೆ ಯಿಂದ ಕೊರಟಗೆರೆ ವರೆಗೆ) ರಸ್ತೆ 
ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ , ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ 
3ರನ್ನು ಅಭಿವೃದ್ಧಿಪಡಿಸಲು ಅವಶ್ಯವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ 3ರರ ರಸ್ತೆ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಎಂದು ಈ 
ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂದಿ ಅಥವಾ ಯೋಜನಾ ನಿರ್ದೇಶಕರ ಪರವಾಗಿ ಪ್ರತಿನಿಧಿಸುವವರನ್ನು 
ತಡೆಯುವುದಾಗಲಿ ಅಥವಾ ಅಡ್ಡಿಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ 

ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೆಶಕರು , ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೆ ಮಾಡುವ ಒಪ್ಪಂದದ ಕಯ , 
ಕರಾರು, ಬೋಗ್ಯ, ಲೀಜ್, ಅದಲು - ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆಯ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ 
ಮಾಡಿದ್ದರೂ ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು ( ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ , ಬೆಂಗಳೂರು ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್‌ರವರ ಕಛೇರಿಯಲ್ಲಿ ಇಡಲಾಗಿದೆ. 

- : ಷೆಡ್ಯೂಲ್ : 


ಜಿಲ್ಲೆ: ಬೆಂಗಳೂರು ಗ್ರಾಂ 
ಚಕ್ಕುಬಂದಿ 


ಪಹಣಿ 


ಯಂತೆ 


ಕಮ 


ಒಟ್ಟು 


ಸಂಖ್ಯೆ 


ಪೂರ್ವ 


ಪಶ್ಚಿಮ 


| ಉತ್ತರ | ದಕ್ಷಿಣ 


ಗ್ರಾಮ : ನಿಜಗಲ್ ಕೆಂಪೋಹಳ್ಳಿ ಹೋಬಳಿ: ಸೋಂಪುರ 

ತಾಲ್ಲೂಕು: ನೆಲಮಂಗಲ 
ಜಮೀನಿನ ವಿವರ 

ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 

ಆಕಾರ | 
ಪಹಣಿಯಂತೆ ಖಾತೆದಾರರ ಹೆಸರು 

ಬಂದಿನಂತೆ 

* ಖರಾಬು ಉಳಿಕೆ | ಆಕಾರ | ಐನು ಖರಾಬು | ಒಟ್ಟು | ಆಕಾರ 
ಶ್ರೀಯುತರು / ಶ್ರೀಮತಿ ಸ . ನಂ | ತರಹ ಒಟ್ಟು 

ಎ - ಗು | ಎ - ಗು 

ಎ - ಗು ಎ - ಗು | ಎ - ಗು 
ವಿಸ್ತೀರ್ಣ 

ಎ - ಗು 
3 | 6 | 7 | 8 || 

- 10 
* ಯಲ್ಲಮ್ಮ ಕೋಂ . 

1/2 

0 - 33 
ಖುಷ್ಠಿ 0 - 33 | 1 - 41 0 - 01 

0 - 01 | 0 - 04 
ಲೇ .ಗಂಗಹನುಮಯ್ಯ 
* M . R. ರಾಧ ಕೋಂ . 

0 - 15 
ಖುಷಿ 

0 - 15 | 0 - 64 | 0 - 02 

0 - 02 | 0 - 08 
G ಮೂರ್ತಿ 


ವಿಸ್ತೀರ್ಣ 
ಎ - ಗು 


| 


11 


15 


12 13 14 
| ಸ . ನಂ . 1/ 2 ರ | 

ಸ. ನಂ . 7 | ಸ . ನಂ .1/ 4 | 
[ ಉಳಿದ ಭಾಗ 
1/ 4 ರ ಉಳಿದ 

ಸ. ನಂ .1/2 | ಸ. ನಂ .1 /5 | 


0 - 33 


1/ 4 


| 


0 - 15 


ಭಾಗ 


2735 


ಪಹಣಿಯಂತೆ ಖಾತೆದಾರರ ಹೆಸರು 

ಶ್ರೀಯುತರು / ಶ್ರೀಮತಿ 


ಸಂಖ್ಯೆ 


ಒಟ್ಟು 


ಪಶ್ಚಿಮ 


14 


2 
* ಅಬ್ದುಲ್ಲಾಖಾನ್ @ ವಾಸೀಮ್ 
ಬಿನ್ ಸರದಾರ ಖಾನ್ 

* 


ಜಮೀನಿನ ವಿವರ ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ | 

ಚಕ್ಕುಬಂದಿ 

ಪಹಣಿ 
ಆಕಾರ 

ಯಂತೆ 
ಬಂದಿನಂತೆ ಖರಾಬು | ಉಳಿಕೆ | ಆಕಾರ | ಐನು 

ಖರಾಬು | ಒಟ್ಟು ಆಕಾರ 

ಒಟ್ಟು 
ಸ . ನಂ | ತರಹ 

ಪೂರ್ವ 

ಉತ್ತರ ದಕ್ಷಿಣ 
| ಎ - ಗು | ಎ - ಗು ಎ - ಗು | ಎ - ಗು ಎ - ಗು 

ವಿಸ್ತೀರ್ಣ 
ವಿಸ್ತೀರ್ಣ 

ಎ - ಗು 
ಎ - ಗು 
3 | 4 | 

[ 10 | 11 | 12 | 13 | 

15 
1 1/5 

ಸ . ನಂ .1/5 ರ | | 
ಖುಷ್ಠಿ | 1- 20 | 1 - 20 | 2 - 55 | 0 - 04 .08 

| - |0 - 04 .08 | 0 - 19 | ರಸ್ತೆ (ಉಳಿದ ಭಾಗ 

| ಸ. ನಂ .1 / 4 | ಸ . ನಂ . 13 | 1 - 20 
ಒಟ್ಟು | 0 - 07.08 - 10 - 07 .08 
ಹೋಬಳಿ: ಸೋಂಪುರ 

ತಾಲ್ಲೂಕು: ನೆಲಮಂಗಲ 

ಜಿಲ್ಲೆ: ಬೆಂಗಳೂರು ಗ್ರಾಂ 

ಸ . ನಂ . 22 | | 
ಸ. ನಂ .22 /3 

| 3 ರ || 
22/ 3 | ಖುಷಿ 3 - 03 3 - 03 | 4 - 90 | 0 - 00. 08 0 - 00 . 08 10- 02 ರ ಉಳಿದ 

ಸ. ನಂ . 22 / 4 ] 3 - 03 

ಉಳಿದ 
ಭಾಗ 

ಭಾಗ. 
ಒಟ್ಟು | 0 - 00 .08 | | 0 - 00.08 
ಹೋಬಳಿ: ಉರ್ಡಿಗೆರೆ 

ತಾಲ್ಲೂಕು: ತುಮಕೂರು 

ಜಿಲ್ಲೆ: ತುಮಕೂರು 


ಗಾಮ: ಹಾಲೇನಹಳ್ಳಿ 


* N. M ಚಂದಪ್ಪ ಬಿನ್ 
ಮಂಜುಕುಲಾಲ್ 


- 


| 15 /2 | ಖುಷ್ಟಿ | 1- 10 


| - 


| 1 -10 | 1- 13 | 0 - 01.04 | - 


| 0 - 01.04 | 0 - 03 ಸ. ನಂ . 15 /3 ಸ. ನಂ . 15A | ರಸ್ತೆ 


ಸ. ನಂ .15 / 2 
| ರ ಉಳಿದ | 1- 10 

ಭಾಗ 


ಗಾಮ : ಕುರುವೇಲು 
* ವೆಂಕಟರಾಮಯ್ಯ ಬಿನ್ 
ಲೇ .ಗೋವಿಂದಪ್ಪ 
* ತಿಮ್ಮಯ್ಯ ಬಿನ್ ಲೇ .ಗೋವಿಂದಪ್ಪ 
* ರಂಗಸ್ವಾಮಯ್ಯ ಬಿನ್ 
ಲೇ .ಗೋವಿಂದಪ್ಪ 
* ಚನ್ನಗಿರಿಯಪ್ಪ ಬಿನ್ 
ಲೇ .ಗೋವಿಂದಪ್ಪ 
* ತಿಮ್ಮಯ್ಯ ಬಿನ್ ಗೋವಿಂದಯ್ಯ 
* ನಾಗಮ್ಮ ಕೋಂ ಮಾದಯ್ಯ 
* ರೇಣುಕಮ್ಮ ಕೋಂ ಲೇ . 
ಹೊನ್ನಗಂಗಯ್ಯ 
* M ದೊಡ್ಡರಂಗಯ್ಯ ಬಿನ್ 


| 15/3 | ಖುಷಿ | 1- 06 . | - 


1 - 06 [ 1- 04 | 


0 - 01 


| - | 0 - 01 | 0 - 03 


ಸ. ನಂ . 15 /6 ಸ. ನಂ . 15 /2 | ರಸ್ತೆ 


ಸ . ನಂ .15 / 3 
ರ ಉಳಿದ 
ಭಾಗ. 


1 - 06 


0 


| 15 /6 


ಖುಷ್ಟಿ 1- 19 .04 


1 - 18 | 1 - 31 | 0 - 00.12 


ಸ . ನಂ .15/ 6 
ರ ಉಳಿದ 11- 19 .04 


0 - 00.12 | 0 - 02 


ಮುದ್ದರಂಗಯ್ಯ 


01.04 


ಸ. ನಂ . 15 /7 ಸ. ನಂ . 15 /3 | 


Lટર, 


ಭಾಗ. 


ಒಟ್ಟು | 0 - 03 


ಗಾಮ : ಉರ್ಡಿಗೆರೆ 


ಹೋಬಳಿ: ಉರ್ಡಿಗೆರೆ 


0 - 03 
ತಾಲ್ಲೂಕು: ತುಮಕೂರು 


ಜಿಲ್ಲೆ: ತುಮಕೂರು 
ಸ. ನಂ . 21 & | 

ಸ . ನಂ . 
21/IA ರ | ರಸ್ತೆ 

22ABI 
ಉಳಿಕೆ ಭಾಗ 


8 


* U.B.ಬಸವರಾಜಪ್ಪ ಬಿನ್ P.ಬಸಪ್ಪ 22AA 


ಖುಷ್ಠಿ 


0 - 20 


| 0 - 01 | 0 - 19 | 0 - 48 


0 -130 


- 01 


0 -14 


0 - 37 


ಸ್ತೆ 


0 - 20 


2736 


ಚಕ್ಕುಬಂದಿ 


ಕವು 


ಪಹಣಿಯಂತೆ ಖಾತೆದಾರರ ಹೆಸರು 

ಶ್ರೀಯುತರು / ಶ್ರೀಮತಿ 


| ಆಕಾರ | ಐನು 


ಸಂಖ್ಯೆ 


ಜಮೀನಿನ ವಿವರ 

ಭೂಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ | 
ಆಕಾರ 
ಬಂದಿನಂತೆ ಖರಾಬು | ಉಳಿಕೆ | ಆಕಾರ | 

ಖರಾಬು | 

ಒಟ್ಟು ಆಕಾರ 
ಸ . ನಂ | ತರಹ 
| ಎ - ಗು | ಎ - ಗು 

ಎ - ಗು | ಎ - ಗು | ಎ - ಗು 
ವಿಸ್ತೀರ್ಣ 

ಎ - ಗು 
| 4 | 6 

10 


ಪಹಣಿ 
ಯಂತೆ 
ಒಟ್ಟು 
ವಿಸ್ತೀರ್ಣ 
ಎ - ಗು 


ಒಟ್ಟು 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


- 8 


| 


11 


15 


* U.B.ಸಿದ್ದಪ್ಪ ಬಿನ್ P. ಬಸಪ್ಪ 


22/1BI ಖುಷಿ 


0 - 05 


0 - 05 | 0 - 12 | 0 - 02 . 04 


0 - 02 .04 | 0 - 06 . 


0 - 05 


( 12 | 13 | 14 
ಸ. ನಂ . 

ಸ . ನಂ . ಸ . ನಂ . 
22 /101 o 

22AA | 22 /0B2 
ಉಳಿದ ಭಾಗ 

ಸ . ನಂ . 
22 /1B20 
ಉಳಿದ ಭಾಗ 


10 


* M . R. ನಾರಾಯಣ್ ಬಿನ್ 
ಲೇ .ರಾಮಚಂದ್ರಯ್ಯ 


22 / 

0B2 | ಖುಷಿ 


0 - 15 


0 - 15 


| 0 - 35 


0 - 02 


| - | 0- 02 | 0 - 05 | 


ಸ. ನಂ . ಸ. ನಂ . 22 |2 | 0 - 15 


ರಸ್ತೆ 


22 /1B] ಸ. ನಂ . 22 /2 | 0 - 15 


ಒಟ್ಟು | 0 - 17 . 04 | 0 - 01 | 0 - 18. 04 


-: ಘೋಷ್ಟಾರೆ : 


ಕಮ 


ಗ್ರಾಮದ ಹೆಸರು 


ಹೋಬಳಿ 


ತಾಲ್ಲೂಕು 


ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿವರ | 
ಖರಾಬು 

ಒಟ್ಟು 
ಎ - ಗು ಎ - ಗು 

ಎ - ಗು 


ಐನು 


ಸಂಖ್ಯೆ 


ಸೋಂಪುರ | ನೆಲಮಂಗಲ 


ಬೆಂಗಳೂರು ಗ್ರಾಂ 


0 - 07. 08 


0 - 07. 08 


ನಿಜಗಲ್ ಕೆಂಪೋಹಳ್ಳಿ 
ಹಾಲೇನಹಳ್ಳಿ 


ಸೋಂಪುರ 


ನೆಲಮಂಗಲ 


ಬೆಂಗಳೂರು ಗ್ರಾಂ 


0 - 00. 08 


0 - 00. 08 


ಕುರುವೇಲು 


ಉರ್ಡಿಗೆರೆ 


ತುಮಕೂರು 


ತುಮಕೂರು 


0 - 03 


0 - 03 


ಉರ್ಡಿಗೆರೆ 


ಉರ್ಡಿಗೆರೆ 


ತುಮಕೂರು 


ತುಮಕೂರು 


0 - 17 .04 


0 - 01 


0 - 18 .04 


ಒಟ್ಟು 


0 - 28 . 04 


0 - 01 


0 - 29 .04 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಇ೦. ವಿಜಯ್ ಭೀ ಚಂದಾಪುರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಬಾಹ್ಯ ಅನುದಾನಿತ ಯೋಜನೆಗಳು ( ಇಎಪಿ) 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2 , ಬೆಂಗಳೂರು- 59 


